ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 233 (ವರ್ಗಾವಣೆಗೊಂಡ ಪ್ರಶ್ನೆ) 

4 ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 4 ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ 
3. ಉತರಿಸ ಬೇಕಾದ ದಿನಾಂಕ ್ಕ 14.12.2021. 

4. ಉತ್ತರಿಸ ಬೇಕಾದ ಸಚಿವರು ; ಮಾನ್ಯ ಪ್ರವಾಸೋದ್ಯಮ ಹಾಗೂ ಪರಿಸರ ಮತ್ತು 


ಜೀವಿಪರಿಸ್ಥಿತಿ ಸಚಿವರು. 


ರಾಜ್ಯದ ಅನೇಕ ಕೈಗಾರಿಕೆಗಳು ತ್ಯಾಜ್ಯ 
ಸಂಸ್ಕರಣ ಘಟಕಗಳನ್ನು ಅಳವಡಿಸಿಕೊಳ್ಳದೆ 
ನೇರವಾಗಿ ನದಿಗಳಿಗೆ ರಾಸಾಯನಿಕಯುಕ್ತ 
ಕಲುಷಿತ ನೀರನ್ನು ಬಿಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು 
ಕೈಗಾರಿಕೆಗಳಿಗೆ ಸಮತಿ ಪತ್ರ" ನೀಡುವಾಗ ಜಲ (ಮಾಲಿನ್ಯ 
ನಿವಾರಣೆ ಮತ್ತು ನಿಯಂ ತ್ರಣ) ಕಾಯ್ದೆ, 1974 ರ ಸೆಕ್ಷನ್‌ 
24/25ರ ಅಡಿಯಲ್ಲಿ ತ್ಯಾಜ್ಯ ಸಂಸ್ಕರಣ ಘಟಕಗಳನ್ನು 
ಅಳವಡಿಸಿಕೊಂಡು ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಮಂಡಳಿ 
ನಿಗದಿ ಪಡಿಸಿದ ಮಾನದಂಡಗಳಿಗೆ ಅನುಗುಣವಾಗಿ 
ಸಂಸ್ಕರಿಸಿ ಮರುಬಳಕೆ /ತೋಟಗಾರಿಕೆಗೆ ಬಳಸುವ 
ಷರತ್ತಿನೊಂದಿಗೆ ಸಮ್ಮತಿ ಪತ್ರ ನೀಡುತ್ತದೆ. ಈ ಷರತ್ತನ್ನು 
ಉಲ್ಲಂಘಿಸಿದ ಕೈಗಾರಿಕೆಗಳಿಗೆ ಜಲ ಕಾಯ್ದೆಯ ಅಡಿಯಲ್ಲಿ 
ಕ್ರಮ ಜರುಗಿಸಲಾಗುತ್ತಿದೆ. 


12 ಕೈಗಾರಿಕೆಗಳು ತ್ಯಾಜ್ಯ ನೀರು ಸಂಸ್ಕರಣ ಘಟಕಗಳನ್ನು 
ಅಳವಡಿಸಿಕೊಳ್ಳದೆ ವೃಷಭಾವತಿ ನದಿಗೆ 
ರಾಸಾಯನಿಕಯುಕ್ತ ಕಲುಷಿತ ನೀರನ್ನು ಬಿಡುವುದು 
ಕಂಡುಬಂದಿದ್ದು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ 
ಮಂಡಳಿಯಿಂದ 5 ಉದ್ದಿಮೆಗಳಿಗೆ ಜಲ ಕಾಯ್ದೆ 
1974ರ ಸೆಕ್ಷನ್‌ 33(ಎ)ಯಡಿಯಲ್ಲಿ ಕಾನೂನು ಕ್ರಮ 
ಜರುಗಿಸಲಾಗಿದೆ. ಉಳಿದ 7 ಕೈಗಾರಿಕೆಗಳಿಗೆ ಕಾರಣ 


ಕೇಳುವ ನೋಟಿಸ್‌ (Notice of Proposed 


Direction) ಜಾರಿ ಮಾಡಿದ್ದು ಜಲ (ನಿಯಂತ್ರಣ 
ಮತ್ತು ನಿವಾರಣೆ) ಕಾಯ್ದೆ 1974ರ ಅಡಿಯಲ್ಲಿ 
ಕಾನೂನು ಕ್ರಮ ಜರುಗಿಸಲಾಗುತ್ತಿದೆ. 


(ಆ) | ಬೆಂಗಳೂರಿನಲ್ಲಿ ರಾಸಾಯನಿಕಯುಕ್ತ | ಯಾವುದೇ ಪ್ರಕರಣಗಳು ದಾಖಲಾಗಿರುವುದಿಲ್ಲ. 
ಕಲುಷಿತ ನದಿ ನೀರಿನ ಉಪಯೋಗದಿಂದ 
ಜನ/ಜಾನುವಾರುಗಳಿಗೆ ತೊಂದರೆಯಾಗಿರುವ 
ಕುರಿತು ಪ್ರಕರಣ ದಾಖಲಾಗಿದೆಯೇ: ಈ 
ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು? 


ಸಂಖ್ಯೆ: ಅಪಜೀ 78 ಇಎನ್‌ಜಿ 2021 


« Nr ee 
ವ ಸಿಂಗ್‌) 
ಪ್ರವಾಸೋದ್ಯಮ ಹಾಗೂ ಪರಿಸರ ಮತ್ತು 
ಜೀವಿಪರಿಸ್ಥಿತಿ ಸಚಿವರು. 


ಸ್ಯ 


KN ludustries where leg al action is under "progress 


[SiNo |! Name ofthe Address T Water Act! 
industry | oo 
‘Mis. Dyeing unit | No. 10, 4th cross. 
| owned by Sri. Kamakshipalya, Sannakki 
Hari. bayalu. Hhotadmane. | 
oo Bangalore - 79 | 
MANR | No.38, BWSSB Road. ! Water Act 
| enterprises Bapujinaghar, Shoba Tenr 


| 
Activity | 


f 


Dyeing uint 


Water Aci 


dismantling & 


E-waste | 
| 


Garden, Bangalorc-26 | 
4 | Mis Kohinoor | No.0. 3rd Crass, Mysore Water Act , barrel washing 

| Traders ; Road. Padarayanapaura. | & tin washing 
[Old Yolgate.Bangalore-25 


| | ‘ Compound, Mysore Road. recovery 

| A 

i 3 MisPigeonfS No.8, 2nd Main Road. Near | Water Act Electroplating | 
‘Enterprises Jamiya Masjid, Shamanna | | 


| 
| 


| 
| ೨ | Mis. Dyciny ek No. 49, |st cruss. 1 Water Act , Polyster Vaan 
| ; owned by Sr | sannakkibayalu i Aycig activity 
\ ! Chunchcgowda, | Kamakshipalya. Bengaluru ' on job work 
|__| MN 
6 MSs. Sushecla | No. 22] ' Water Aci | Polyster yaa 
i Textile. Vrushabavathinagar, | dycig activity 
i | | Sannakkibayalu. | on job work | 
\ ‘ , Kamakshipalya. Bangalore basis | 
i 1 © - 0A! 
07 Dying unit Ist Cross. | Water Aci Polysrer ¥Aarh | 
| , owned by Sri. Vrushabavathinagar. , dycig activity 
Selva. i Sannakhibayalu. | on job work 
Lo RN § _Bengaluru-S60090 SN basis 


Industries where Legal action is Complete 


oT ನ WN H - | ಮಾನಾ ರಲ ಣ್ಯ 
$1 Name of the | a Water 
_ | Address \ Activity vp 
No indusiry | ೨ Act/Air Act 
ಬ ಈ ಟಾ SS —— - i —— 
| IMisAductal | No.4/2. Ist Main, A i Nickel Water Aci 
Finishers | Sireel, Kuvempunagat. | Electroplating 
| | New Guddadahalli, ‘ activity | 
pS ‘ Bangalore-260 | | 
1 —iecuoplating unit Nok, (wh Crmss. ist | Nickel Water Act 
Jocatod next to M's; Main. BV N SSH Koad, ‘ Elecwoplating 
H H ; Wk: 3 
| ASB Tracors i Man nagar. Mysore ‘ activity 
3 MBs Dyeing ui: ‘Na. 7, 4rd main, NGO i Water Ax Dyeing uit 


| owned by Sri. Doyalu ; colony. Maniviias 


& (MATE Diuerprises Oppaslte to Arian | 
‘ Polymers, O01 Main. Old | 
' Guddadahalli Westof 
PadarayunupLti, | 
KN K Hanpalore-20 | 
5 Ms. Gauesh Dyciug ; 13h cross. | 
Works | Macuthinagar. Jayaram | 

' Reddy Garden. | 


Water Av: 


| Chinnamma Layout, 
| Banpalore- 560068 


್‌ 


6 


ಮಾ 


a 


